ಕರ್ನಾಟಿಕ ವಿಧಾನಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 325 
ಸದಸ್ಯರ ಹೆಸರು ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 15.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


(ಅ) ಪ್ರಸಕ್ತ ಸಾಲಿನಲ್ಲಿ ಸತತ ಮಳೆಯಿಂದಾಗಿ 
ರಾಜ್ಯದಲ್ಲಿ ಎಷ್ಟು ಹಾನಿಯಾಗಿದೆ; (ಜಿಲ್ಲಾವಾರು 
ಮಾಹಿತಿ ಒದಗಿಸುವುದು) 


W; 
ಪ್ರಸಕ್ತ ಸಾಲಿನಲ್ಲಿ ಜುಲೈ ರಿಂದ ನವೆಂಬರ್‌ ವರೆಗೆ 
ರಾಜ್ಯಾದ್ಯಂತ ಸುರಿದ ಭಾರಿ ಮಳೆಯಿಂದ 
ರೂ.18292.57ಕೋಟಿ ಅಂದಾಜು ಬೆಳೆ 


(ಆ) ಈ ಮಳೆಯಿಂದಾಗಿ ಹಾನಿಗೆ ಪರಿಹಾರವಾಗಿ 
ಕೇಂದ್ರದಿಂದ ಎಷ್ಟು ಹಣವನ್ನು ಬಿಡುಗಡೆ 
ಮಾಡುವಂತೆ ಕೋರಲಾಗಿದೆ; ಹಾಗೂ 
ಕೇಂದ್ರದಿಂದ ಬಿಡುಗಡಯಾದ ಮೊತ್ತವೆಷ್ಟು; 


ಹಾನಿಯಾಗಿದ್ದು, ಕೇಂದ್ರ ಸರ್ಕಾರದ SDRF/NDRF 
ಮಾರ್ಗಸೂಚಿಯನ್ವಯ ರೂ.212347ಕೋಟಿಗಳ 
ಆರ್ಥಿಕ ನೆರವನ್ನು ಕೋರುತ್ತಾ ಕೇಂದ್ರ ಸರ್ಕಾರಕ್ಕೆ 
ಮೆಮೋರಾಂಡಮ್‌ ಸಲ್ಲಿಸಲಾಗಿದೆ. (ಜಿಲ್ಲಾವಾರು 
ವಿವರ ಅನುಬಂಧದಲ್ಲಿ ಒದಗಿಸಿದೆ). 


(ಇ) ಅತಿವೃಷ್ಣಿಯಿಂದಾಗಿ ಹಾನಿಗೊಳಗಾದ 
ರಸ್ತೆಗಳು ಸೇತುವೆಗಳು ತೋಟಗಾರಿಕೆ, ಕೃಷಿ 
ಬೆಳೆಗಳು, ಜಾನುವಾರುಗಳು ಮನೆ ಹಾಗೂ ಇತರೆ 
ರೈತರು ಹಾಗೂ ಸಾರ್ವಜನಿಕೆರಿಗೆ ಉಂಟಾದ 
ತೊಂದರೆಗಳಿಗೆ ಸರ್ಕಾರವು ಯಾವ ರೀತಿಯ 
ಪರಿಹಾರದ ಕ್ರಮ ಕೈಗೊಂಡಿದೆ; (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


ಕೇಂದ್ರ ಸರ್ಕಾರದ SDRF/NDRF 
ಮಾರ್ಗಸೂಚಿಯನ್ನಯ ಅತಿವೃಷ್ಣಿಯಿಂದ 
ಹಾನಿಗೊಳಗಾದ ಬೆಳೆ ಹಾನಿ ಹಾಗೂ ಮೂಲ 
ಸೌಕರ್ಯಗಳ ತುರ್ತು ದುರಸ್ಥಿಗಾಗಿ ಕ್ರಮ 
ಕೈಗೊಳ್ಳಲಾಗುತ್ತದೆ. ನಿಯಮಾನುಸಾರ ಬೆಳೆ ಹಾನಿ 
ವಿವರಗಳನ್ನು ಪರಿಹಾರ ತಂತ್ರಾಂಶದಲ್ಲಿ 
ದಾಖಲಿಸಿದ ತಕ್ಷಣ ರೈತರ ಬ್ಯಾಂಕ್‌ ಖಾತೆಗೆ 
ಇನ್‌ಪುಟ್‌ ಸಬ್ಬಿಡಿ ಹಣ ಜಮೆಯಾಗುತ್ತದೆ. ಈ 
ವರೆಗೂ 6.60 ಲಕ್ಷ ರೈತರ ಬ್ಯಾಂಕ್‌ ಖಾತೆಗೆ 
ರೂ.443.16 ಕೋಟಿ ಜಮೆಯಾಗಿದೆ. 


[ಈ ರಾಜ್ಯಾದ್ಯಂತ ಮಳೆಯಿಂದ ಮನೆ 
ಕಳೆದುಕೊಂಡವರ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಮನೆ 
ವಿವರ 


ರಾಜ್ಯಾದ್ಯಂತ ಮಳೆಯಿಂದ 39975 
ಹಾನಿಯಾಗಿದ್ದು, (ಜಿಲ್ಲಾವಾರು 
ಅನುಬಂಧದಲ್ಲಿ ಒದಗಿಸಿದೆ). 


(ಉ) ಮನೆ ಕಳೆದುಕೊಂಡವರಿಗೆ ಪರಿಹಾರ 
ನೀಡಲಾಗಿದೆಯೇ; ನೀಡದಿದ್ದಲ್ಲಿ ಅವರುಗಳ 
ವಿಳಾದೊಂದಿಗೆ ಸಂಪೂರ್ಣ ಮಾಹಿತಿ 
ನೀಡುವುದು; 


ಮನೆ ಕಳೆದುಕೊಂಡವರ ವಿವರಗಳನ್ನು ರಾಜೀವ್‌ 
ಗಾಂಧಿ ವಸತಿ ವಿಗಮ ಎವನಿಯಮಿತದ 
ತಂತ್ರಾಂಶದಲ್ಲಿ ದಾಖಲಿಸಿ, ಮನೆ ನಿರ್ಮಾಣದ 
ಪ್ರುಗತಿಯನುಸಾರ ವಿವಿಧ ಕಂತುಗಳಲ್ಲಿ ರಾಜೀವ್‌ 
ಗಾಂಧಿ ವಸತಿ ನಿಗಮ ನಿಯಮಿತದ ತಂತ್ರಾಂಶದ 
ಮೂಲಕ ಸಂತ್ರಸ್ಥರ ಬ್ಯಾಂಕ್‌ ಖಾತೆಗೆ ಮನೆ ಹಾನಿ 
ಪರಿಹಾರವನ್ನು ನೇರವಾಗಿ ಜಮೆ ಮಾಡಲಾಗುತ್ತದೆ. 


(ಊ) ಪರಿಹಾರ ವನೀಡದಿರುವವರಿಗೆ ಯಾವ 
ಕಾಲಮಿತಿಯಲ್ಲಿ ಪರಿಹಾರ ನೀಡಲಾಗುವುದು; 
ಹಾಗೂ ಯಾವ ಯಾವ ಮಾನದಂಡಗಳನ್ನು 
ಆಧಾರಿಸಿ ಪರಿಹಾರ ನೀಡಲಾಗಿದೆ? 


ಮನೆಹಾನಿಯಾದ ಸಂತ್ರಸ್ಠರ ಮನೆ ನಿರ್ಮಾಣದ 
ಹಂತಕ್ಕನುಗುಣವಾಗಿ ಔ6RಣಟHಲCL ತಂತ್ರಾಂಶದ 
ಮೂಲಕ ಈ ಕೆಳಕಂಡಂತೆ ಪರಿಹಾರವನ್ನು 
ನೇರವಾಗಿ ಸಂತ್ರಸ್ಮರ ಬ್ಯಾಂಕ್‌ ಖಾತೆಗೆ ಜಮೆ 
ಮಾಡಲಾಗುತ್ತದೆ. 


ಸಂಪೂರ್ಣವಾಗಿ ಮನೆ ಹಾನಿಯಾದ ಸಂತ್ರಸ್ಕರಿಗೆ 
ಮನೆ ನಿರ್ಮಾಣದ ಹಂತದನುಸಾರ ಮೊದಲ 
ಕಂತಿನಲ್ಲಿ ರೂ.1.00 ಲಕ್ಷ ತಳಪಾಯ ಹಂತದಲ್ಲಿ 
ರೂ.1.00 ಲಕ್ಷ, ಲಿಂಟಲ್‌ ಹಂತದಲ್ಲಿ ರೂ.1.00 ಲಕ್ಷ, 
ಚಾವಣಿ ಹಂತದಲ್ಲಿ ರೂ.100 ಲಕ್ಷ ಹಾಗೂ 
ಪೂರ್ಣಗೊಂಡ ನಂತರ ರೂ.100 ಲಕ್ಷ ಸೇರಿ 
ಒಟ್ಟಾರೆ ರೂ.500 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗುತ್ತದೆ. 


ತೀವ್ರ ಮನೆ ಹಾನಿಯಾದ ಸಂತ್ರಸ್ಕರಿಗೆ ಮನೆ 
ನಿರ್ಮಾಣದ ಹಂತದನುಸಾರ 3 ಕಂತುಗಳಲ್ಲಿ 
ತಲಾ ರೂ.100 ಲಕ್ಷದಂತೆ ಒಟ್ಕಾರೆ ರೂ3.00 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. 


ಭಾಗಶಃ ಮನೆ ಹಾನಿಯಾದ ಸಂತ್ರಸ್ಮ್ಥರಿಗೆ ಒಂದೇ 
ಕಂತಿನಲ್ಲಿ  ರೂ.50,000/-ಗಳನ್ನು ಬಿಡುಗಡೆ 
ಮಾಡಲಾಗುತ್ತದೆ. 


ಮನೆ ಹಾನಿಯಾದ ಸಂತ್ರಸ್ಥರಿಗೆ ಕೇಂದ್ರ 
ಸರ್ಕಾರದಿಂದ ನಿಗದಿಪಡಿಸಿರುವ ದರಕ್ಕಿಂತ ಈ 
ಕೆಳಕಂಡ ಪರಿಷತ ದರದಲ್ಲಿ ಪರಿಹಾರ 
ಪಾವತಿಸಲಾಗುತ್ತದೆ. 


ಮಾರ್ಗಸೂಚಿ | ಹೆಚ್ಚುವರಿ 


ರೂ.95,100/- | ರೂ.4,04,900 


ರೂ.95,100/- | ರೂ.2049,00 


ರೂ.5,200/- | ರೂ.4800 | ರೂ.50,000/- 


ಹೆಚ್ಚವರಿ ಮೊತ್ತವನ್ನು 
ವತಿಯಿಂದ ಭರಿಸಲಾಗುತ್ತಿದೆ. 


ರಾಜ್ಯ ಸರ್ಕಾರದ 


ಮನೆ ಹಾನಿ ಪರಿಹಾರ ಪಾವತಿಗಾಗಿ ರೂ.33286.71 
ಲಕ್ಷಗಳನ್ನು ದಿನಾಂಕ:23-11-2021ರ ಸರ್ಕಾರಿ 
ಆದೇಶನ್ವಯ ಎಲ್ಲಾ ಜಿಲ್ಲೆಗಳಿಗೆ 
| ಬಿಡುಗಡೆಗೊಳಿಸಲಾಗಿದೆ. 4] 


ಕಂಇ 537 ಟಎನ್‌ಆರ್‌ 2021 


p KS 
(2 

( Re 
ಕಂದಾಯ ಸಚಿವರು 


ಫಹುಕ್ಸಿ ಸುಕುನಿಲ್ಲನ ಪಸು ಸಂಬ್ಲೇ'-325 ಕ್ಮ ಅನುಬಂಗಿ 


s of estimated loss and relief claimed due to flood during 2021 


Districtwise detail 


Rs.Crores 


Crop loss House Damages Infra Structure Total 
TT Other 
Area affected Relief No of Estimated Relief Relief relief Estimated Relief 


Estimated Loss|Claimed items Loss Claimed 


Sl.no District Estimated Loss Claimed Houses Loss Claimed 


Chikamagalur 


(in ha) 
7326.39 


2|Ramanagara 42024.00 2 372.90 
ತರಿ 
Hassan 69966.50 710.38 66.08] 984.00 19.96 . 1109.50 136.87 
Yadagiri 466850 3836) 538) 23900 1.20 0.08 


5[Chikabalapura 63926.35 523.38 185.75| 26.07 
6[Bagalkote 47751.00 361.24 50.18] 595.00 5.56 1.22 203.31] 3292 4.13 570.11 88.44 
7|Belagavi 150564.30 1245.27 158.01| 11912.00 288.98] 72.19 647.79| 110.06] 53.30 2182.84 393.57 
8|Gadag 43306.60 368.33 34.74] 789.00 3.99 0.26 336.52 12.27 0.07 708.85 47.35 
9|Uttara Kannada 37.67 3.85| 1981.00 18.00 536 82882 4310 565) 884.79 58.96 
10[ Mandya 598.59 6.09 0.66 553 12.04] 2.73] 67.52| 1443 0.05 85.65 17.87 
Dakshina Kannada 309.00 5.29 0.46 143 2.17 0.52 94.66] 1539 0.17 102.11 16.54 
0.611 0.07 3219] 807] 0.01 441.63 63.12 
13|Dharwad 155633.76 1080.09] _ 108.29 oot —al—2s] sos] Os] SST] 1025) 
14|Davanagere 15862.35 156.62 16.23] 1602.00 27.65 6.35 125.49| 1195 0.38 309.93 34.90 
2841] 721 536.43 7320) 0.69 646.74 89.28 
16|Kolar 55753.20 473.34 j 3.18] 0.14] 521.28 43.95 
17|Chitradurga 79206.00 720.49 70.50 1709 8.71 0.97 14.62 0.32 792.42 86.40 
18 [Bellary 60297.27 524.07 76.29] 589.00 3.10 0.24 2330] 1286 0.16 550.46 89.55 
19[Koppal 9001.69 457.18 51.03 347 1.74 0.13 36.83 7.48 0.00 495.74 58.64 
20 ) 0.24 216 2.83 ] y 
mee sn wasn ius 135 4.82 8784 1376 01] 1105000 10782 
22|Haveri 58217.93 461.75 46.87| 3763.00 74.02| 21.12 — 626 39.25] O39 122200 11763 
23|Mysuru 1321.60 12.28 1.24 2232 49.26] 13.59 179.85 7.15 0.31 241.39 22.29 
24|Kodagu 40581.03 Feso6l 2764 27500 391 0.85 199.77| 4267 0.22 
25|Vijayanagara 11557.00 109.21 15.09 602 3.64 0.32 26.94 1.42 0.08 139.82 16.91 
Chamarajanagara 21.30 190 soa sal ss 00 assy 806 
Bengaluru (7) 5865.49 49.11 90.27 15.94 
Kalaburgi 0 


2 

54533.55 353.74 36.79 513 2.57 0.16 270.11 21.13 626.42 
30lVijayapura 1007.00 | 64] 0.32 0.02 96.24] 18.43 0.00 104.95 19.73 
31|Bidar 2777.30 19.72 1.79 0.11 36.15 14.37 0.28 57.66 16.74 


Total 1254795.27 11041.79 1111.84| 39975.00 690.08 170.73 6556.58 771.99 68.91 18292.57 2123.47 


